ಪಿ ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 557 
ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ. ನಮೋಶಿ ಶಿಕ್ಷಕರ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 21.02.2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉನ್ನತ ಶಿಕಣ, ವಿದ್ಯುನಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
| ಸಂ. P 
ಅ) 1980 ರಿಂದ ವಿಜ್ನಾನ ಮತ್ತು ತಂತ್ರಜ್ಞಾನ | ವಿಜ್ನಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗ 
ಇಲಾಖೆಯ ವ್ಯಾಪ್ತಿಯಲ್ಲಿ | ಸಂಸ್ಥೆಗಳ ವಿವರ ಈ ಕೆಳಕಂಡಂತಿದೆ: 
ಕಾರ್ಯನಿರ್ವಹಿಸುತ್ತಿರುವ ಅಂಗ 
ಸಂಸ್ಥೆಗಳು ಯಾವುವು: ತ್ರ. ಅಂಗ ಸಂಸ್ಥೆಗಳ ಹೆಸರು 
ಸಂ 
11 ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ (KSTePS) - 
| ಸ್ಥಾಪನೆ 2012 
| 
2 ಕರ್ನಾಟಿಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ (KSCST) - 
ಸ್ಮಾಪನೆ 1975 
3: | ಕರ್ನಾಟಕ ವಿಜ್ನಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ (K5TA) -ಸ್ಥಾಪನೆ 2005 
4 ಜವಾಹರ್‌ ಲಾಲ್‌ ನೆಹರು ತಾರಾಲಯ (NP) - ಸ್ಮಾಪನೆ 1992 
ಆ) 1980 ರಿಂದ 2018ನೇ ಸಾಲಿನವರೆಗೂ | 1980 ರಿಂದ 2018ನೇ ಸಾಲಿನವರೆಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ 


ಬಿಜ್ಞಾನ ಮತ್ತು ತಂತ್ರಜ್ನಾನ ಇಲಾಖೆಯ 
ವ್ಯಾಪ್ತಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಇಲಾಖೆಯ ಅಂಗ 
ಸಂಸ್ಥೆ ಎಂದು ಗುರುತಿಸಲ್ಪಟ್ಟ 
ಸಂಸ್ಥೆಗಳಿಗೆ ಸರ್ಕಾರದಿಂದ 
ಯೋಜನೆಗಳ ಅನುಷ್ಠಾನ ಆಡಳಿತಾತ್ಮಕ 
ವೆಚ್ಚ ಹಾಗೂ ಸಿಬ್ಬಂದಿ ವೇತನಕ್ಕೆ 
ಬರುತ್ತಿದ್ದ ವಾರ್ಷಿಕ ಅನುದಾನ ಎಷ್ಟು: 


ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯ ಅಂಗ ಸಂಸ್ಥೆ ಎಂದು ಗುರುತಿಸಲ್ಪಟ್ಟ 
ಸಂಸ್ಥೆಗಳಿಗೆ ಸರ್ಕಾರದಿಂದ ಯೋಜನೆಗಳ ಅನುಷ್ಠಾನಕ್ಕೆ ಆಡಳಿತಾತ್ಮಕ ವೆಚ್ಚ ಮತ್ತು 
ಸಿಬಂದಿ ವೇತನಕ್ಕಾಗಿ ಸರ್ಕಾರದಿಂದ ನೀಡಿರುವ ವಾರ್ಷಿಕ ಅನುದಾನದ ವಿವರ ಈ 


ಕೆಳಕಂಡಂತಿದೆ: 
(ರೂ. ಲಕ್ಷಗಳಲ್ಲಿ) 

ತ್ರ. ವರ್ಷ KSTePs | KSCST KSTA INP 
ಸಂ. 

1 1980-81 3 712 ವ ಛ 

2 1981-82 ಸ 17.00 ವ - 

3 1982-83 ಥು 17.00 ೭ F 

4 1983-84 ಮ 1895 2 27 
5 1984-85 % 25.00 } y 

6 1985-86 N 2220 y F 

7 1986-87 B 25.00 ಈ 

8 1987-88 ಸ 30.00 2 ಸಾನ 

9 1988-89 ಸ 2500 2 - 

10 1989-90 2500 ಥ H 

1) 1990-91 | 2740 - _ 

12 1991-92 N 31.47 2 2 

73 1992-93 ನ 3850 3 750 | 
14 1993-94 - 25.00 ಥ 35.23 
15 1994-95 § 55.00 | - 35.00 
16 1995-96 ್ಥ 55.00 B 26.00 
17 1996-97 F 55.00 _ 30.00 
18 1997-98 ವ 40.00 F 4200 
19 1998-99 3200 ಈ 4008 
20 [1999-200 | 4694 ಘ್‌ 1800 
21 2000-01 - 33.00 2 4200 
22 2001-02 _ 30.00 ಥ 26.70 


2 2002-03 - 30.00 - 35.00 
24 2003-04 | - 30.00 - 3000 | , 
25 2004-05 - 2700 1100] 
26 2005-06 - 4000 53.25 56.00 
27 2006-07 - 30.00 70.00 17.50 
28 2007-08 - 50.00 70.00 80.00 
29 2008-09 - 88.32 193.00 71.00 
30 2009-10 - 56,00 50.00 88.00 
31 2010-11 - 56.00 75,29 65.29 |: 
ಹೆಚ್ಚುವರಿ - - - 43.99 
32 2011-12 - 65.48 230.00 60.00 
33 2012-13 - 67.00 200.00 60.00 
34 2013-14 145.00 240.00 247.50 97.50 
35 2014-15 200.00 250.00 250.00 125.00 | 
36 2015-16 250.00 250.00 | 250.00 165.00 
ಹೆಚ್ಚುವರಿ - - - 1200.00 
37 2016-17 200.00 135.00 200.00 100.00 
38 2017-18 308.00 300.00 350.00 220.00 
ಇ) ಕರ್ನಾಟಿಕ ರಾಜ್ಯ ವಿಜ್ನಾನ ಪರಿಷತ್ತಿಗೆ | ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿಗೆ 2017-18 ರಿಂದ 2020-21 ರವರೆಗೆ ನೀಡಿದ 
2017-18 ರಿಂದ. 2020-21 ರವರೆಗೆ | ಅನುದಾನದ ವಿವರ ಈ ಕೆಳಕಂಡಂತಿದೆ: 
ನೀಡಿದ ಅನುದಾನ, ' ಮಾನವ , 
ಸಂಪನ್ನೂಲ ಆಡಳಿತಾತ್ಮಕ ವೆಚ್ಚ! (ರೂ. ಲಕೆಗಳಲ್ಲಿ) 
ಎಷ್ಟು; 
ಪ್ರ. ವರ್ಷ ನೀಡಿದ ಅನುದಾನದ 
ಸಂ. ಮೊತ್ತ 
1 Rd 159.00 
2 [20819 | 150.00 | 
3 [2019-20 110.00 
4 2020-21 20.00 
ಈ) ಕಳೆದ 3 ವರ್ಷಗಳಿಂದ ಕರ್ನಾಟಕ ರಾಜ್ಯ ಕರ್ನಾಟಿಕ ರಾಜ್ಯ ವಿಜ್ಞಾನ ಪರಿಷತ್ತು ಸರ್ಕಾರೇತರ, ಸಂಸ್ಥೆಯಾಗಿರುವುದರಿಂದ, 
ವಿಜ್ಞಾನ ಪರಿಷತ್ತಿಗೆ ಏಕಾಏಕಿ ಅನುದಾನ || ಸರ್ಕಾರವು ನೇರವಾಗಿ ಸಿಬ್ಬಂದಿ ಜೇತನ ಮತ್ತು ಆಡಳಿತ ವೆಚ್ಚಕ್ಕಾಗಿ ಹಣ ಬಿಡುಗಡೆ 
ಕಡಿತಗೊಳಿಸಲು ಕಾರಣಗಳೇನು; (ವಿವರ | | ಮಾಡಲು ಬರುವುದಿಲ್ಲವಾದ್ಧರಿಂದ ಕಳೆದ 3 ವರ್ಷಗಳಿಂದ ಅನುದಾನವನ್ನು ವಿಜ್ಮಾನ 
ನೀಡುವುದು; ಮತ್ತು ತಂತ್ರಜ್ಞಾನ ಯೋಜನೆಗಳಿಗೆ ಮಾತ್ರ ಬಿಡುಗಡೆ ಮಾಡಲಾಗುತ್ತಿದೆ. 
ಉ) ! ವಿಜ್ಞಾನ ಪರಿಷತ್ತಿಗೆ ಹಾಗೂ ಸಿಬ್ಬಂದಿಗಳ 


ಅನುದಾನ ಇ ದೊರೆಯದಿರುವುದರಿಂದ 
ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 


ಸಂಖ್ಯೆ: ಐಟಿಬಿಟಿ 4 ಎಸ್‌ ಟಿಎಸ್‌ 2022 


(ಡಾ: ಅಶ್ವ ರಾಯಣ್‌ ಸಿ.ಎನ್‌) 
ಉನ್ನತ ಶಿಕ್ಷಣ, ವಿದ್ಯನ್ಮಾನ, ಮಾಹಿತಿ ತಂತ್ರಜ್ಞಾನ, 
ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ನಾನ ಮತ್ತು ತಂತ್ರಜ್ಞಾನ 
ಹಾಗೂ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ 
ಹಾಗೂ ಉದ್ಯಮಶೀಲತೆ ಸಚಿವರು 


